ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಯಾತ್ರ ನಿವಾಸಗಳ ನಿರ್ಮಾಣ ಮತ್ತು ನಿರ್ವಹಣೆಗಳ ಬಗ್ಗೆ 
ಶ್ರೀ ನಸೀರ್‌ ಅಹ್ಮದ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) - 


661 (758) ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ 2018 ರಿಂದ ಈ ತಹಲ್‌ವರೆಗೆ ನಿರ್ಮಾಣ ಮಾಡಲಾಗಿರುವ ಯಾತಿನಿವಾಸಗಳೆಷ್ಟು; 
(ಆ) ಸದರಿ ಯಾತಿ ನಿವಾಸಗಳ ನಿರ್ವಹಣಾ ಹೊಣೆ ಯಾವ ಇಲಾಖೆ ವಹಿಸಕೊಂಡಿದೆ; 
(ಇ) ಯಾತಿ ನಿವಾಸಗಳಿಂ೦ದ ಸರ್ಕಾರಕ್ಕೆ ಬರುತ್ತಿರುವ ಆದಾಯವಬೆಷ್ಟು; 


(ಈ) ಇದರ ನಿರ್ವಹಣೆಗಾಗಿ ನೇಮಿಸಲಾದ ಸಿಬ್ಬಂದಿಗಳೆಷ್ಟು; ಅವರ ವೇತನಗಳನ್ನು ಪಾವತಿಸಲು 
ಕೈಗೊಳ್ಳಲಾದ ಕ್ರಮಗಳೇನು? 


